ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 1281 


ಸದಸ್ಯರ ಹೆಸರು : ಶ್ರೀಪ್ರಕಾಶ್‌ ಕೆ. ರಾಥೋಡ್‌ 
(ನಾಮನಿರ್ದೇಶನ ಹೊಂದಿದವರು) 

ಉತ್ತರಿಸಬೇಕಾದ ಸಚಿವರು : ಸಾರಿಗೆ ಹಾಗೂ ಪರಿಶಿಷ್ಟ 
ಪಂಗಡಗಳ ಕಲ್ಯಾಣ ಸಚಿವರು 


ಉತ್ತರಿಸಬೇಕಾದ ದಿನಾಂಕ : 24-12-2021 


ಕ್ರ. ಸಂ. ಪ್ರಶ್ನೆ ಉತ್ತರ 


A 


ರಾಜ್ಯದ ಸಾರಿಗೆ ಇಲಾಖೆಯಲ್ಲಿ ಒಟ್ಟು ಖಾಲಿ ರಾಜ್ಯದ ಸಾರಿಗೆ ಇಲಾಖೆಯಲ್ಲಿ ದಿಸಾಂಕ: 
ಇರುವ ಹುದ್ದೆಗಳೆಷ್ಟು; (ಹುದ್ದೆಗಳ ವಿವರ[01-11-2021 ರಲ್ಲಿರುವಂತೆ ಒಟ್ಟು 1565 ಹುದ್ದೆಗಳು ಖಾಲಿ ಇರುತ್ತವೆ. 


ದಗಿಸುವುದು) ಹುದ್ದೆಗಳ ವಿವರಗಳನ್ನು ಅನುಬಂಧದಲ್ಲಿ ಒದಗಿಸಲಾಗಿದೆ... 


ಸರ್ಕಾರಕ್ಕೆ ಆದಾಯದ ಮೂಲವಾಗಿರುವ ಸಾರಿಗೆ ಸಾರಿಗೆ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳಲ್ಲಿ ಮುಂಬಡ್ತಿಗೆ 
ಇಲಾಖೆಯಲ್ಲಿ ಹುದ್ದೆಗಳನ್ನು ಭರ್ತಿಮೀಸಲಿರುವ ಹುದ್ದೆಗಳನ್ನು ಮುಂಬಡ್ತಿ ನೀಡುವ ಮೂಲಕ ಭರ್ತಿ 
ಮಾಡದಿರುವುದರಿಂದ ಸರ್ಕಾರದ ಬೊಕ್ಕಸಕ್ಕೆ[ಮಾಡಲಾಗುತ್ತಿರುತ್ತದೆ. 


ಅಲ್ಲದೇ, ನೇರ ನೇಮಕಾತಿಗೆ ಮೀಸಲಿರುವ ಹುದ್ದೆಗಳನ್ನು ಭರ್ತಿ 
ಮಾಡಲು ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಪ್ರಸ್ತಾವನೆಗಳನ್ನು 
ಸಲ್ಲಿಸಲಾಗಿರುತ್ತದೆ. ಆಬಾಗ್ಯೂ ಕಾನೂನು ಸಲಹೆಗಾರರು, ವೆಬ್‌ 
ಪ್ರೋಗ್ರಾಮರ್‌, ಡಾಟಾ ಎಂಟ್ರಿ ಆಪರೇಟರ್‌, ತಾಂತ್ರಿಕ ಸಲಹೆಗಾರರು, 
ಕ್ಷರ್ಕ್‌ ಕಂ ಟೈಪಿಸ್ಟ್‌, ಸಮಾಲೋಚಕರು ಮತ್ತು ವಾಹನ ಚಾಲಕರುಗಳ 
ಸೇವೆಯನ್ನು ಹೊರಗುತ್ತಿಗೆ ಆಧಾರದ ಮೇಲೆ ಪಡೆದು, ಸಾರ್ವಜನಿಕರ 
ಕೆಲಸ ಕಾರ್ಯಗಳಲ್ಲಿ ವಿಳಂಬವಾಗದಂತೆ ಹಾಗೂ ಸರ್ಕಾರದ 

ಕೃಸಕ್ಕೆ ರಾಜಸ್ವ ನಷ್ಟವಾಗದಂತೆ ಕ್ರಮ ವಹಿಸಲಾಗುತ್ತಿದೆ. 


~ |. ಖಾಲಿ ಇರುವ ಹುದ್ದೆಗಳನ್ನು ತುಂಬಲು ಸರ್ಕಾರ] ಸಾರಿಗೆ ಇಲಾಖೆಯಲ್ಲಿ ಖಾಲಿಯಿರುವ ನೇರ ನೇಮಕಾತಿ ಹುದ್ದೆಗಳ! 


ನೀಡುವುದು) 


(ವಿವರ|ಪೈಕಿ ಮೋಟಾರು ವಾಹನ ನಿರೀಕ್ಷಕರ 150 ಹುದ್ದೆಗಳ ನೇಮಕಾತಿ 


ಕುರಿತಂತೆ ಕರ್ನಾಟಕ ಲೋಕಸೇವಾ ಆಯೋಗವು ಅಧಿಸೂಚನೆ 
ಸಂಖ್ಯೆ: ಆರ್‌(2)609/19-20/ಪಿಎಸ್‌ಸಿ, ದಿನಾಂಕ:04-07-2019 ರಲ್ಲಿ 
ಟ್ಟು 129 ಅರ್ಹ ಅಭ್ಯರ್ಥಿಗಳ ತಾತ್ಕಾಲಿಕ ಪಟ್ಟಿಯನ್ನು 
ಪ್ರಕಟಿಸಿರುತ್ತದೆ. ಅದರಲ್ಲಿ ಉಳಿಕೆ ಮೂಲ ವೃಂದದ 118 ಹುದ್ದೆಗಳು 
ಹಾಗೂ 11 ಕಲ್ಯಾಣ ಕರ್ನಾಟಕ ಹುದ್ದೆಗಳು ಇರುತ್ತವೆ. ಈ ಸಂಬಂಧ 
ಮಾನ್ಯ ಕರ್ನಾಟಕ ರಾಜ್ಯ ಆಡಳಿತ ನ್ಯಾಯಮಂಡಳಿಯ ಅರ್ಜಿ ಸಂಖ್ಯೆ: 


161-4162/2019 ರಲ್ಲಿ ದಿನಾಂಕ:19-03-2020 ರಂದು 
ಹೊರಡಿಸಿರುವ ಅಂತಿಮ ತೀರ್ಪಿಗೆ ಸಂಬಂಧಿಸಿ ರಾಜ್ಯ ಸರ್ಕಾರವು 
ಮಾನ್ಯ ಕರ್ನಾಟಕ ಉಚ್ಛ ನ್ಯಾಯಾಲಯದಲ್ಲಿ ರಿಟ್‌ ಪಿಟಿಷನ್‌ ಸಂಖ್ಯೆ: 
9739/2020 (ಎಸ್‌-ಕೆಎಟಿ) ಯನ್ನು ದಾಖಲಿಸಲಾಗಿದೆ. ಇದೇ 
ವಿಷಯಕ್ಕೆ ಸಂಬಂಧಿಸಿದಂತೆ ಬಾಧಿತ ಅಭ್ಯರ್ಥಿಗಳು ಈ 
ಪ್ರಕರಣವನ್ನು ರಿಟ್‌ ಪಿಟಿಷನ್‌ ಸಂಖ್ಯೆ: 6774/2020 ರಲ್ಲಿ 
ದಾಖಲಿಸಿದ್ದಾರೆ. ಕರ್ನಾಟಕ ಲೋಕಸೇವಾ ಆಯೋಗವೂ ಕೂಡ ಸದರಿ 
ಪ್ರಕರಣದಲ್ಲಿ ರಿಟ್‌ ಪಿಟಿಷನ್‌ ದಾಖಲಿಸಿದೆ. ಈ ಎಲ್ಲಾ ಪ್ರಕರಣಗಳನ್ನು 

ಟ್ಟುಗೂಡಿಸಿ ದಿನಾಂಕ:25-08-2021 ರಂದು ರಿಟ್‌ ಪಿಟಿಷನ್‌ ಸಂಖ್ಯೆ: 
6774/2020 ರಲ್ಲಿ ಆದೇಶವನ್ನು ಹೊರಡಿಸಲಾಗಿದೆ. ಈ ಪ್ರಕರಣದಲ್ಲಿ 
ಕರ್ನಾಟಕ ಲೋಕಸೇವಾ ಆಯೋಗದ: ಪತಿಯಿಂದ ಅಂತಿಮ 
ಪಟ್ಟಿಯನ್ನು ನಿರೀಕ್ಷಿಸಲಾಗುತ್ತಿದೆ. 


ಕಲ್ಯಾಣ ಕರ್ನಾಟಕ ರಾಜ್ಯ ಮಟ್ಟದ ಸ್ಥಳೀಯ ವೃಂದದಲ್ಲಿ 
ಖಾಲಿಯಾಗಿರುವ 05 ಪ್ರಥಮ ದರ್ಜೆ ಸಹಾಯಕರ ಮತ್ತು 05 ದ್ವಿತೀಯ 
ದರ್ಜೆ ಸಹಾಯಕರ ಹುದ್ದೆಗಳನ್ನು ತುಂಬಲು ಕರ್ನಾಟಕೆ ಲೋಕಸೇವಾ 
ಅಯೋಗಕ್ಕೆ ಬೇಡಿಕೆ ಪಟ್ಟಿ ಸಲ್ಲಿಸಲಾಗಿದ್ದು. ಆ ಸಂಬಂಧ ಯೋಗವು 
ಕ್ರಮವಾಗಿ ತನ್ನ ಅಧಿಸೂಚನೆ ಸಂಖ್ಯೆ: ;ಈಿ, ಎಸ್‌.ಸ ಸಿ 3(2)3070/2019- 
20, ದಿನಾಂಕ: 31-01-2020 ಮತ್ತು! ತ. ಎಸ್‌ ಸಿ (3)801/2019- 20, 
ದಿನಾಂಕ:29-02-2020 ರಂದು ಅರ್ಹ a ಅರ್ಜಿಗಳನ್ನು 

ನಿಸಿರುತ್ತದೆ. 


ಈಗಾಗಲೇ ಜಾರಿಯಲ್ಲಿರುವ 150 ಹುದ್ದೆಗಳ ನೇರನೇಮಕಾತಿ 


ಪ್ರಕ್ರಿಯೆಯನ್ನು ಹೊರತುಪಡಿಸಿ ಉಳಿದಂತೆ. 136 ಹುದ್ದೆಗಳು ಹಾಗೂ 


